ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸೆಷ್ಟ೦ಬರ್‌, 2020 


2019-20ರಲ್ಲಿ ರಾಜ್ಯ ಖಜಾನೆಯಲ್ಲಿ ಗದಗ, ಹಾವೇರಿ, ಧಾರವಾಡ ಜಿಲ್ಲೆಗಳ ಬಾಕಿ ಉಳಿದಿರುವ 
ಅಮುದಾನದ ಬಗ್ಗೆ 


ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


654 (841) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) 2019-20ನೇ ಸಾಲಿನಲ್ಲಿ ಕಾರಣಾಂತರಗಳಿಂದ ರಾಜ್ಯ ಖಜಾನೆಯು ಬೇಗ ಮುಚ್ಚಿಲ್ಪಟ್ಟಿದ್ದರಿ೦ದ, 
ಗದಗ, ಹಾವೇರಿ, ಹಾಗೂ ಧಾರವಾಡ ಜಿಲ್ಲೆಗಳ, ತಾಲ್ಲೂಕು ಪಂಚಾಯತ್‌ ಹಾಗೂ ಜಿಲ್ಲಾ 
ಪಂಜಾಯತ್‌ಗಳ ಒಟ್ಟಿ ಎಷ್ಟು ಅನುದಾನ ಬಾಕಿ ಉಳಿದಿದೆ; 


(ಆ) 2019-20ನೇ ಸಾಲಿನಲ್ಲಿ ರಾಜ್ಯ ಖಜಾನೆಯು ನಿಗದಿತ ಸಮಯಕ್ಕಿಂತ ಮೊದಲು ಬಂದ್‌ ಆಗಲು 
ಕಾರಣಗಳೇನು ; 


(ಇ) ಬಾಕಿ ಉಳಿದಿರುವ ಅನುದಾನ ಪುನಃ; ಬಿಡುಗಡೆಗೊಳಿಸಲಾಗುವುದೇ ; ಬಾಕಿ ಅನುದಾನ 
ಬಿಡುಗಡೆಗೊಳಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು ? 


